ಕರ್ನಾಟಕ ವಿಧಾನ ಪರಿಷತ್ತು. 
2 778 

ಶ್ರೀ. ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 

ಹೋಂ ಸ್ಟೇ ಮತ್ತು ರೆಸಾರ್ಟ್‌ | 

ಪ್ರವಾಸೋದ್ಯಮ, ಕನ್ನಡ, ಮತ್ತು ಸಂಸ್ಕೃತಿ ಹಾಗೂ ಯುವ 


ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


25.09.2020 

ಸಂಖ್ಯೆ ಪ್ರಶ್ನೆ ಉತ್ತರ 

ಅ) “ಹೋಂ ಸ್ಟೇ” ಮತ್ತು ರೆಸಾರ್ಟ್‌ ಗಳನ್ನು | ರಾಜ್ಯದಲ್ಲಿ ರೆಸಾರ್ಟ್‌ ಅನುಮತಿ ನೀಡಲು ಅನುಸರಿಸಬೇಕಾದ 
ಪ್ರಾರಂಭಿಸಲು ಇರುವ ನಿಯಮಗಳೇನು; ! ಮಾನದಂಡಗಳ ಬಗ್ಗೆ ಪ್ರವಾಸೋದ್ಯಮ ನೀತಿ 2015-20 
(ಆದೇಶಗಳನ್ನು ಒದಗಿಸುವುದು) ರನ್ವಯ " ಸರ್ಕಾರಿ ಆದೇಶ ಸಂಖ್ಯೆ: | 

ಪ್ರಇ/128/ಪ್ರವಾಯೋ/2015, ದಿನಾಂಕ: 93.05.2016 
ರಲ್ಲಿ ಅನುಷ್ಟಾನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ 
(ಆದೇಶದ ಪ್ರತಿಯನ್ನು ಅನುಬಂಧ-1 ರಲ್ಲಿ NUMA 

| ರಾಜ್ಯದಲ್ಲಿ ಹೋಂ ಸ್ಟೇ ಅನುಮತಿ ನೀಡಲು ಸರ್ಕಾರದ 
ಆದೇಶ ಸಂಖ್ಯೆ: ಪ್ರ೪201/ಪ್ರಪಾಯೋ/2016, ದಿಪಾಂಕ:; 
13.10.2016 ರಲ್ಲಿ ಅನುಸರಿಸಬೇಕಾದ ಮಾನದಂಡಗಳ 
ಬಗ್ಗೆ ಆದೇಶವನ್ನು- ಹೊರಡಿಸಿದೆ (ಆದೇಶದ ಪ್ರತಿಯನ್ನು 
ಅನುಬಂಧ-2 ರಲ್ಲಿ ಒದಗಿಸಿದೆ). 

ಆ) ರಾಜ್ಯದಲ್ಲಿರುವ “ಹೋಂ ಸ್ಟೇ” ಮತ್ತು | ರಾಜ್ಯದಲ್ಲಿರುವ 'ಅನುಮೋದಿತ  ರೆಸಾರ್ಟ್‌ಗಳ ಒಟ್ಟು 
ರೆಸಾರ್ಟಳ ಸಂಖ್ಯೆ ಎಷ್ಟು; | ಸಂಖ್ಯೆ: 150 ಹಾಗೂ ಹೋಂಸ್ಟೇ ಗಳ ಒಟ್ಟು ಸಂಖ್ಯೆ: 
(ತಾಲ್ಲೂಕುವಾರು ವಿವರ ಒದಗಿಸುವುದು) | 1084 ಗಳು ಆಗಿರುತ್ತದೆ. ತಾಲ್ಲೂಕುವಾರು ವಿವರಗಳನ್ನು 

ಅನುಬಂಧ-3 ರಲ್ಲಿ ಒದಗಿಸಿದೆ. 

ಇ) ಅಕ್ರಮವಾಗಿ ನಡೆಸುತ್ತಿರುವ “ಹೋಂ ಸ್ಟೇ" | ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಹೋಂ ಸ್ಟೇ ಮತ್ತು 
ಮತ್ತು ರೆಸಾರ್ಟ್ಗಳು ಎಷ್ಟು ಹಾಗೂ | ರೆಸಾರ್ಟ್‌ ಬಗ್ಗೆ ಸಮೀಕ್ಷೆ ಮಾಡಿರುವುದಿಲ್ಲ. ಆದರೆ ಈ ಬಗ್ಗೆ 
ಸರ್ಕಾರ ಅವುಗಳ ವಿರುದ್ದ ಕೈಗೊಂಡಿರುವ | ಬಂದಂತಹ ದೂರುಗಳ ಮೇಲೆ ಕಾನೂನು ರೀತ್ಯಾ 
ಕ್ರಮ ಏನು; ಕ್ರಮವಹಿಸಲಾಗುವುದು. 

ಈ) “ಹೋಂ ಸ್ಟೇ" ಹಾಗೂ ರೆಸಾರ್ಟ್ನಳಿಗೆ 
ಸಂಪರ್ಕ ಕಲ್ಪಿಸಲು ಅಕ್ರಮವಾಗಿ ಸಂರಕ್ಷಿತ 
ಅರಣ್ಯಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಬಂದಿಲ್ಲ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? (ವಿವರ ನೀಡುವುದು) ' 

ಸಂಖ್ಯೆ; : ಬಓಆರ್‌ 194 ಟಿಡಿಪಿ 2020. ಮ ಇ pa 


(ಸಿ.ಟಿ. ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ: ಪ್ರವಾಸೋದ್ಯಮ ವೀತಿ-2015-20 ರ ಅನುಷ್ಠಾನ ಸಂಬಂಧ ಮಾರ್ಗಸೂಚಿಗಳನ್ನು 
ಹೊರಡಿಸುವ ಬಗ್ಗೆ - ಆದೇಶ. 


ಓದಲಾಗಿದೆ ನ ; i » 


pe 


1. ಸರ್ಕಾರದ ಆದೇಶ ಸಂಖ್ಯೆ ಪ್ರಣ 81 ಪ್ರವಾಯೋ 2014, ದಿನಾಂಕ: 26.3.2015. 
2. ನಿರ್ದೇಶಕರು. ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು. ಇವರ ಪತ್ರ ಸಂಖ್ಯೆ. 


ಪ್ರಜ/ಯೋ-4/169/2015-16, ದಿನಾಂಕ: LS. 


ಪ್ರಸ್ತಾವನೆ 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ 
ನೀತಿ 2015-2020 ಮ್ನ ಸದರಿ ಆ ಆದೇಶಕ್ಕೆ ಲಗತ್ತಿಸಿರುವ ಫಂ ರೂಪಿಸಿ ಆಳವಡಿಸಲಾಗಿರುವ 
ರಿಯಾಯಿತಿ ಮತ್ತು ೪ ಉತ್ತೇಜಕಗಳೊಂದಿಗೆ ಜಾರಿಗೊಳಿಸ ಸರ್ಕಾರವು "ಅನುಮೋದನೆ ನೀಡಿದೆ. 


ವಾಸೊ 
ಕ್ಷೇತ್ರದಲ್ಲಿನ ವಿವಿಧ ಹೂಡಿಕೆ. ಸೇವಾವರ್ಗಗಳ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದಿರಿದ 
ಮಾರ್ಗಸೂಚಿಗಳನ್ನು ಹಾಗೂ ಪ್ರವಾಸೋದ್ಯಮ ನೀತಿಯನ್ನ್ವಯ ಲಭ್ಯವಾಗುವ ವಿವಿಧ ಉತ್ತೇಜಕ 
ತ್ತು ರಿಯಾಯಿತಿಗಳ ಕುರಿತು ಕೈಪಿಡಿಯನ್ನು ಪ್ರತ್ಯೇಕವಾಗಿ ತ ಹೊರಡಿಸಲಾಗುವುದೆಂದು ತಿಳಿಸಲಾಗಿದೆ. 
ಇಲಾಖೆಯ ನಿರ್ದೇಶಕರು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಪತ್ರದಲ್ಲಿ 
2015-20ರ ಅನುಷ್ಠಾನ ಸಂಬಂಧ ಸಿದ್ದಪಡಿಸಿರುವ ಮಾರ್ಗಸೂಚಿಗಳನ್ನು 
ಮಾರ್ಗಸೂಚಿಗಳನ್ನು ಅನುಮೋದಿಸಿ ಸರ್ಕಾರದ. ಕೇಸು ಹೊರಡಿಸಬೇಕೆಂದು 


ಅಂಶಗಳ, ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ 


€ದ್ರಮ ಯೋಜನೆಗಳ ಅಭಿವ್ನ ೃದ್ದಿಗೆ ಪೂರಕವಾಗಿ ಪ್ರವಾಸೋ ದೃಮ 


26.3.2015 ರಲ್ಲಿ. ಜಾರಿಗೆ ತಂದಿರುವ ಪ್ರವಾಸೋದ್ಯಮ ನೀತಿ: 
ಈ . ಆದೇಶಕ್ಕೆ. ಲಗಿಸಿ ರುವ" ಅನುಬಂಧದಲ್ಲಿ ಸ ರ i 


ನೀತಿ 2015-2020 ಅನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಸದರಿ 
ಟುವಿಟ್ಟಾಗಿ ಪಾಲಿಸತಕ್ಕದ್ದು. 


ಕರ್ನಾ ರಾಜ್ಯಪಾ 


ತ್ತು ಅವರ 


rh doar] bd X45; 


ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಪ್ರವಾಸೋದ್ಯಮ ಇಲಾಖೆ. 


ಮಹಾಲೇಖಿಪಾಲರು (ಲೆಕ್ಕಪತ್ರ/ಲೆಕ್ಕ ಪರಿಶೋಧನೆ), ಕರ್ನಾಟಕ:”ಬೆಂಗಳೂರು. 
. ಪರ ಮುಖ ಕಾರ್ಯದರ್ಶಿಗಳು/ಪ್ರಧಾನ ಕಾರ್ಯದರ್ಶಿಗಳು; 


ಜಿಲ್ಲಾಧಿಕಾರಿಗಳು. pi ಗೂ Me ಜಿಲ್ಲಾ ಪ್ರವಾಸೋಡ್ಕಮ ಅಭಿವೈದ್ಧಿ ಸ ಸಮಿ 
A ಪೆಂಚಜಾಯತ್‌ ಮುಖ್ದಿ ) ಕಾರ್ಯನರ್ವಹಣಾಧಿಕಾರಿಗಳು. 
ನಿರ್ದೇಶಕರು, ಕೆ.ಎಸ್‌ ಟಿಡಿಸಿ ಖನಿಜ ಭವನ, ಬೆಂಗಳೂರು. 


ಮಿತಿ. 


[3 ಕ ನಿರ್ದೇಶಕರು. ಜೆ.ಎಲ್‌.ಆರ್‌., ಖನಿಜ ಭವನ, ಬೆಂಗಳೂರು. - 
9. ಮುಖ್ಯ ಬರ್ಯಿರ್ವಹಣಾಧಿಕಾಂ. ಕರ್ನಾಟಕ್ಕ ವಸ್ತು ಪ್ರದರ್ಶನ ಪಾಧಿಕಾರ. Bi ು. 
10. ಮುಖ ಸಿ ಕನರನಟಿತ ಟೂರಿಸಂ ವಿಷನ್‌ ಗ್ರೂಪ್‌, ಪ್ರವಾಸೋದ್ಯಮ ನಿರ್ದೇಶನಾಲಯ, 


ಮಧ್ಯಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಆಪ್ತ 
“12. 


lies 


ಶಿನುಬಂಸ-೭ 


ಕರ್ನಾಟಕ ಸರ್ಕಾರದ ನಡವಳಿಗಳು 


ಓದಲಾಗಿದೆ: 1} ಆರೇಶ ಸಂಖ್ಯೆ. ಕಸಂಿವಾಪ ್ರ/32/ಪ್ರವಾಇ/2007, ದಿ: 12.07.2007. 
2) ಆದೇಶ ಸಂಖ್ಯೆ: ಪ್ರಇ 429 ಪ್ರಪಾಯೋ 2015 ದಿ:31-3-2016 
3] ಸೇರ್ಪಡೆ ಆದೇಶ ಸಂಖ್ಯೆ: ಪ್ರಇ 201 ಪ್ರವಾಯೋ 2016 ದಿ:24-6-2016 
ಮತ್ತು-27-8-2016. 
4] ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆರವರ ಕಡತ ಸಂಖ್ಯೆ: 


ಪ್ರಇ/ಯೋ-4/1912016-17 


ಇಹ 


ಪ್ರಸ್ತಾವನೆ: 

ಮೇಲೆ. ಶ್ರಮಸಂಖ್ಯೆ[]ರಲ್ಲಿ ಓದಲಾದ ಆದೇಶದಲ್ಲಿ ಪ್ರವಾಸಿಗರ ಹೋಟೆಲ್‌ ಕೊಠಡಿಗಳ ಬೇಡಿಕೆಯಲ್ಲಿ 
ಹೆಚ್ಚಳವಾದ್ದರಿಂದ “ಅತಿಥಿ” ಹೆಸರಿನ ಹೋಂಸ್ಟೇ ಯೋಜನೆಯನ್ನು ಪ್ರವಾಸೋದ್ಯವ: ಇಲಾಖೆ ಬಾರಿಗೆ 
ತಂದಿರುತ್ತದೆ. ಈ ಯೋಜನೆಯನ್ನು ಜಾರಿಗೆ ತಂದಿರುವ ಪ್ರಮುಖ ಉದ್ದೇಶವು ಭೇಟಿ ನೀಡುವ "ಪ್ರವಾಸಿಗರು 
ಭಾರತೀಯ ಕುಟುಂಬದೊಂದಿಗೆ ವಾಸಿಸುವ ವಾತಾವರಣವನ್ನು ಹಾಗೂ ಸಾಂಪ್ರದಾಯಿಕ ಅನುಭವ, ಸಂಸ್ಕೃ 


ಮತ್ತು ಆ ಪ್ರದೇಶದ ಆಹಾರ ಪದ್ಧತಿಗಳನ್ನು ಉತ್ತಮ ಗುಣಮಟ್ಟದ ಸೆ ಸೌಲಭ್ಯ ಮತ್ತು ಸೌಕರ್ಯ ಗಳನ್ನು ಯಾ ವುದೇ 
ರಾಜಿಯಿಲ್ಲದೇ ಕೊಠಡಿಗಳ ಸಾಮಥ್ರ್ಯವನ್ನು ಹೆಚ್ಚಿಸುವುದಾಗಿರುತ್ತದೆ. ಈ ಯೋಜನೆಯಡಿ ಹೋಂಸ್ಟೇಗಳ 


ವರ್ಗೀಕರಣ ಮತ್ತು ಮರು ವರ್ಗೀಕರಣವನ್ನು ನಿರೂಪಿಸುತ್ತದೆ. 


ಕರ್ನಾಟಕ ಪ್ರವಾಸೋದ್ಯಮ ನೀತಿ 2015-20ನ್ನು ಜಾರಿಗೊಳಿಸಿದ್ದು, ಇದರಲ್ಲ ವರ್ಗೀಕರಿಸಿರುವ 


ಪ್ರವಾಸೋದ್ಯಮ ಉತ್ಸನ್ನಗಳ ಪೈಕಿ ಹೋಂ ಸ್ಟೇ ಯೋಜನೆ ಕೂಡ ಒಂದಾಗಿದ್ದು, ಸದರಿ ನೀತಿಯಲ್ಲಿ ಕೆಲವು - 


ಉತ್ತೇಜಕ ಮತ್ತು ರಿಯಾಯಿತಿಗಳನ್ನು ಹೋಂಸ್ಟೇಗಳಿಗೆ ನೀಡಲು ಪ್ರಸ್ತಾಪಿಸಲಾಗಿದೆ. ಪ್ರವಾಸೋದ್ಯಮ 
ಉತ್ಪನ್ನಗಳನ್ನು ಪ್ರೇಣೀಕರಿಸಲು ಕೆಲವು ರೇಟಿಂಗ್‌ ಏಜೆನ್ಸಿಗಳನ್ನು ಎಂಪ್ಯಾನಲ್ಲ್‌ .ಮಾಡಿದ್ದು, ಹೋಂಸ್ಟೇ 
ಯೋಜನೆಯೂ ಒಳಗೊಂಡಂತೆ ಎಲ್ಲಾ ಪ್ರವಾಸೋದ್ಯಮ ಉತ್ಪನ್ನಗಳನ್ನು ಶ್ರೇಣೀಕರಿಸಲಾಗುತ್ತದೆ. ಈ 
ಹಿನ್ನೆಲೆಯಲ್ಲಿ ಹೋಂಸ್ಟೇಗಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿಕೊಡಲು, ಹೋಂಸ್ಟೇಗಳ ನೊಂದಣಿ 
ಮಾಡಲು ಮೇಲೆ ಕ್ರಮಸಂಖ್ಟೆ [2]ರಲ್ಲಿ ಓದಲಾದ ಆದೇಶದಲ್ಲಿ ನೂತನ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. 
ತದನಂತರ ಮೇಲೆ ಕ್ರಮಸಂಖ್ಯೆ [3ರಲ್ಲಿ ಓದಲಾದ ಸೇರ್ಪಡೆ ಆದೇಶೆಗಳಲ್ಲಿ ಸದರಿ ಮಾರ್ಗಸೂಚಿಗಳಿಗೆ 
ಕೆಲವೊಂದು ಮಾರ್ಗಸೂಚಿಗಳನ್ನು ಸೇರ್ಪಡ ಮಾಡಲಾಗಿತ್ತು. 


ಮೇಲೆ, ಕ್ರಮಸಂಖ್ಯೆ[4]ರಲ್ಲಿ `` ಓರಲಾದ ಕಡತದಲ್ಲಿ." 'ಹೋಂಸ್ಟ ನಡೆಸಲು ಪಾಲಿಸಬೇಕಾದ 


ನಿಯಮಗಳನ್ನು ಹೋಂಸ್ಟೇ ರೇಟಿಂಗ್‌ ಮತ್ತು ಅನುಮೋದನೆ ನೀಡುವ ಬಗ್ಗೆ ಸರ್ಕಾರದ ಆದೇಶ 


ದಿ. 31-3-2016ರಲ್ಲಿ ಮಂಜೂರಾತಿ ನೀಡಲಾಗಿದೆ ಎಂದು ತಿಳಿಸುತ್ತಾ. ಹೋಂಸ್ಟೇಗಳನ್ನು ಕಡ್ಡಾಯವಾಗಿ ನೊಂದಣಿ 
ಮಾಡಿಸುವ: ಉದ್ದೇಶದಿಂದ ಹಾಗೂ ಈ ಪ್ರಕ್ತಿಯೆಯನ್ನು ಸರಳತರಣಗೊಳಿಸುವ ನಿಟ್ಟಿನಲ್ಲಿ ಪೆವಾಸೋದ್ಯ ನ್ಯಮ... 


-.:... ಜೆಲ್ಲಾಮಟ್ಟದ ಪ್ರವಾಸೋದ್ಯಮ. ಕಚೇರಿಯ. ಮುಖ್ಯಸ್ಥರು: ಹೋಂಸ್ಟೇ" ಹರರ ಎನಟ್ಟನನು 


an: 
l 
4 


-2~ 


ಇಲಾಖೆಯು ಇಚ್ಛಿಸಿದ್ದು ಹೋಂಸ್ಟೇ" ಸಂಬಂದ ಹೊರಡಿಸಿರುವ ಮೇಲ್ಕಂಡ ಆದೇಶಗಳನ್ನು ಪಾಲಿಸಲು 
ಸೂಚಿಸಿದ್ದಲ್ಲಿ, ಹೋಂಸ್ಟೇ ಮಾಲೀಕರಿಗೆ, ಅಧಿಕಾರಿಗಳಿಗೆ ಗೊಂದಲ ಉಂಟಾಗಬಹುದೆಂದು ಇಲಾಖೆ 


 ಅಭಿಪ್ರಾಯನಟ್ಟಿರುತ್ತದೆಂದು, ವರದಿ ಮಾಡುತ್ತಾ. ಈಗಾಗಲೇ ಹೊರಡಿಸಿರುವ ಸರ್ಕಾರದ ಆದೇಶಗಳಲ್ಲಿರುವ 


Ky 


ಅಂಶಗಳನ್ನು ಸೂಕ್ತವಾಗಿ ವಿಂಗಡಿಸಿ ಪರಿಷತ ಆದೇಶ ಹೊರಡಿಸುವಂತ ಪ್ರವಾಸೋದ್ಯಮ ನಿರ್ದೇಶಕರು 


ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹೋಂಸ್ಟೇ ಸಂಬಂಧ ಈಗಾಗಲೇ ಹೊರಡಿಸಿರುವ 
ಆದೇಶಗಳನ್ನು ರದ್ದುಪಡಿಸಿ ಪರಿಷ್ಕೃತ ಮಾರ್ಗಸೂಚಿಗಳನ್ನು "ಹೊರಡಿಸುವುದು ಸೂಕ್ತವೆಂದು ಕಂಡುಬಂದಿರುವ 
ಹಿನ್ನ ಲೆಯಲ್ಲಿ ಈ ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ :ಪ್ರಇ 201 ಪ್ರವಾಯೋ 2016 ಬೆಂಗಳೂರು ದಿನಾಂಕ:13-10-2016 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹೋಂಸ್ಟೇ ನೊಂದಣಿಗಾಗಿ ಸರ್ಕಾರದ ಆದೇಶ 


ಸಂಖ್ಯೆ: (1) ಕಸಂವಾಪ್ರ/32/ಪ್ರವಾಇ/2007, ದಿ: 12-07-2007. (2) ಪ್ರಇ 429 ಪ್ರವಾಯೋ 2015 ದಿ:31-3-2016 
ಮತ್ತು (3) ಸೇರ್ಪಡ ಆದೇಶ ಸಂಖ್ಯೆ: ಪ್ರಣ 20 ಪ್ರವಾಯೋ 201% ದಿ.24-6-2016 ಮತ್ತು 27-8-2016ರಲ್ಲಿ 
ಹೊರಡಿಸಿರುವ ಮಾರ್ಗಸೂಚಿಗಳನ್ನು ರದ್ದುಪಡಿಸಲಾಗಿದೆ ಹಾಗೂ ಹೋಂಸ್ಟೇಗಳನ್ನು ನಡೆಸಲು' ಈ ಕೆಳಕಂಡ 
ಪರಿಷ್ಕೃತ ಮಾರ್ಗಸೂಚಿಗಳನ್ನು ಅನುಸರಿಸುವಂತೆ ಸರ್ಕಾರ ಆದೇಶಿಸಿದೆ... 

1: 'ಹೋಂಸ್ಟೇಗಳ ನೋಂದಣಿ: 
I: 


"ಕಾಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಹೋಂಸ್ಟೇ ಮಾಲೀಕರು ಈ. ಆದೇಶ ಹೊರಡಿಸಿರುವ 


ಪ್ರವಾಸೋದ್ಯಮ ನಿರ್ದೇಶನಾಲಯದಿಂದ ಹೋಂಸ್ಟೇಗಳಿಗ ಪ್ರಮಾಣಪತ್ರ ನೀಡುವ ಕಾರ್ಯವನ್ನು 
ಕೈಬಿಡಲಾಗಿದೆ. 


3. ಪ್ರವಾಸೋದ್ಯಮ ಇಲಾಖೆಗೆ ನೇರವಾಗಿ ಹೋಂಸ್ಟೇ ಘಟಕಗಳು ಅರ್ಜಿ ಸಲ್ಲಿಸುವ ಹಾಗೂ ವರ್ಗೀಕರಣ 


ಶುಲ್ಕ ಮತ್ತು ನವೀಕರಣ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. 


ಸಲ್ಲಿಸುವ ' ದಾಖಲೆಗಳನ್ನು ಪರಿಶೀಲಿ ಕಿಫಾರಸ್ಸು ಮಾಡಿದ ವರದಿಯನ್ನು ಸಂಬಂಧಪಟ್ಟ" 
ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಹೋಂಸ್ಟೇಗಳನ್ನು ನೋಂದಣಿ. ಮಾಡಬ ಕರ್ನಾಟಕ ಪ್ರವಾಸೋದ್ಯಮ 


§ ಹೋಂಸ್ಟೇಗಳಿಗೆ' ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ಪ್ರವಾಸೋದ್ಯಮ ನೀತಿ 2015-2020ರ 
ತಿಳಿಸಿರುವಂತೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ: ಪ್ರವಾಸೋದ್ಯಮ ಅಭಿವೃದ್ಧಿ ' ಸಮಿತಿಯ 


ಮುಂದೆ ಮಂಡಿಸಿ, ತೀರ್ಮಾನ ಕೈಗೊಳ್ಳಲು ಆಯಾ ೆಲ್ಲಾಧಿಕಾರಿಗಳಿಗ ಅಧಿಕಾರ ನೀಡಲಾಗಿದೆ. 


, ವ್ಯಾಪಾರ (ಸೌಲಭ್ಯ ಮತ್ತು ನಿಯಂತ್ರಣ) ಅಧಿನಿಟಿಷ'ಸ015:ರಸ್ತ್ಟಯ ಅಧಿಕಾರವನ್ನು ಪ್ರತ್ರಾಯೋಜಿಸಿದೆ 


" 7ಔಿರಗಳನ್ನು ಅತಿಥಿಗಳಿಗೆ ನಿಖರವಾಗಿ ವಿವರಿಸಬೇಕು. - 


ನ 


ರಾಜ್ಯದಲ್ಲಿ ಹೋಂಸ್ಟೇಗಳು ಸುಲಲಿತವಾಗಿ ಕಾರ್ಯನಿರ್ವಹಿಸುವಂತೆ ಅನುವು ಮಾಡಿಕೊಡಲು 
“ಸಂಬಂಧಪಟ್ಟ ಪೋಲೀಸ್‌ ಠಾಣೆಗಳು ಗ್ರಾಮ ಪಂಚಾಯತಿ/ಪುರಸಭೆ/ನಗರಸಭೆ ಇತ್ಯಾದಿ ಸ್ಥಳೀಯ 
ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪತ್ರವನ್ನು ಒದಗಿಸತಕ್ಕದ್ದು. ಸದರಿ ನಿರಾಕ್ಷೇಪಣಾ ಪತ್ರ ಈಗಾಗಲೇ 
ಪಡೆದಿದ್ದಲ್ಲಿ ೦6 ತಿಂಗಳು ವಾಯಿದೆಯೊಳಗಿರತಕ್ಕದ್ದು. 


ಒಬ್ಬ ಹೋಂಸ್ಟೇ ಮಾಲೀಕರು ಹಲವು ಹೋಂಸ್ಟೇ ನೆಡೆಸುತ್ತಿದ್ದಲ್ಲಿ. ಅವರು ವಾಸಿಸುತ್ತಿರುವ ಒಂದು' 


ಹೋಂಸ್ಟೇಯನ್ನು ಮಾತ್ರ ನೊಂದಣಿ ಮಾಡೆಬತುದಾಗಿದೆ. 


ಪಾಲುದಾರರಾಗಿ ನಡೆಸುವ. ಹೋಂಸ್ಟೇಯನ್ನು ಹತ್ತಿರದ ಸಂಬಂಧಿಗಳು. ಆಂದರೆ 


ತಂದೆ/ತಾಯಿ/ಗಂಡ/ಹೆಂಡತಿ/ಮಗ/ಮಗಳು, ನಡೆಸುತ್ತಿದ್ದಲ್ಲಿ ಮಾತ್ರ ಹೋಂಸ್ಟೇಯನ್ನು ನೊಂದಣಿ 
ಮಾಡಬಹುದಾಗಿದೆ. ಆದರೆ ಕನಿಷ್ಠ ಒಬ್ಬರು ಪಾಲುದಾರರು ಆ ಹೋಂಸ್ಟೇನಲ್ಲಿ ವಾಸವಾಗಿರತಕ್ಕದ್ದು 
ಹೋಂಸ್ಟೇ ಮಾಲೀಕರು ಹೋಂಸ್ಟೇ ನಡೆಸುವ ಜೊತೆಗೆ ಇತರೆ ಚಟುವಟಿಕೆಗಳನ್ನು ಕೈಗೆತ್ತಿಕೊಂಡಿದ್ದಲ್ಲ 
[ಅಂದರೆ ಉದಾಹರಣೆಗೆ ಕಾಪಿ ಕ್ಯೂರಿಂಗ್‌, ಜೇನು ಸಾಕಾಣಿಕೆ, ಹೈನುಗಾರಿಕೆ ಇತ್ಯಾದಿ] ಅದು ಹೋಂಸ್ಟೇ 
ನೊಂದಣಿಗೆ ಅಡಚಣೆಯಾಗತಕ್ಕದ್ದಲ. 

ಹೋಂಸ್ಟೇ ನೊಂದಣಿಯು ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ [ಸೌಲಭ್ಯ ಮತ್ತು ನಿಯಂತ್ರಣ] 
ಅಧಿನಿಯಮ 2015ರನ್ವಯ 5[ಐದು] ವರ್ಷಗಳ ಕಾಲ ಊರ್ಜಿತವಾಗಿರುತ್ತದೆ. : | 


ಹೋಂಸ್ಟೇಗಳಿಗೆ ಮಾರ್ಗಸೂಬಿ; 


ಯಾವುದೇ ಏಕವ್ಯಕ್ತಿ ಅಥವಾ ಕುಟುಂಬವು ನಡೆಸಲು ಉದ್ದೇಶಿಸಿರುವ ಹೋಂಸ್ಟೇ ಘಟಕವು ಎಲ್ಲಿ ಕಾರ್ಯ 
ನಿರ್ವಹಿಸುತ್ತಿದೆಯೋ/ಕಾರ್ಯನಿರ್ವಹಿಸಲು ಉದ್ದೇಶಿಸಲಾಗಿದೆಯೋ ಆ ಅಸ್ಪಿಯ ಮಾಲೀಕರಾಗಿರಬೇಕು. 


ಯಾವುದೇ ಏಕವ್ಯಕ್ತಿ ಅಥವಾ ಕುಟುಂಬವು ರಾಜ್ಯದಲ್ಲಿ ಸ್ವತ, ಮಾಲೀಕತ್ವ ಹೊಂದಿರುವ ಉತ್ತಮ 


ಗುಣಮಟ್ಟದ ಮನೆಯು ಗರಿಷ್ಟ ಐದು (5) ಕೊಠಡಿಗಳನ್ನು ಕೇವಲ ಪ್ರವಾಸಿಗರ ಪಸತಿಗಾಗಿಯೇ 
ಹೊಂದಿರಬೇಕು. ಕನಿಷ್ಟ ಮೂಲಸೌಲಭ್ಯಗಳನ್ನು ನಿರ್ದಿಷ್ಟ ಮತ್ತು ಗುಣಮಟ್ಟದ ಸೇವೆಯನ್ನು ಸದರಿ 
ಹೋಂಸ್ಟೇಗಳು ಒದಗಿಸತಕ್ಕದ್ದು. 


ಉತ್ತಮ ಗುಣಮಟ್ಟವನ್ನು ಹೊಂದಿರುವ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅಗತ್ಯವಾದ ರಸ್ತ 


ಸಂಪರ್ಕವನ್ನು ಸದರಿ ಹೋಂಸ್ಟೇ ಹೊಂದಿರಬೇಕು. K 


ಪ್ರಸ್ತಾಪಿತ ಹೋಂಸ್ಟೇಯು ಹೋಟೆಲ್‌ ಅಥವಾ ವಾಣಿಜ್ಯ ಸಂಸ್ಥೆಯೆಂದು ನೊಂದಣಿಯಾಗಿರತಕ್ಕದ್ದಲ್ಲ - 


ಹಾಗೂ ಹೋಟೆಲ್‌ಗಳಿಗೆ ಲಭ್ಯವಿರುವ ಯಾವುದೇ ಲಾಭಗಳನ್ನು ರಾಜ್ಯ ಅಥವಾ ಕೇಂದ್ರ ನೀತಿ/ಕಾಯಿದೆ; 
ಮಾರ್ಗಸೂಚಿಗಳನ್ವಯ ಪಡೆದಿರಬಾರದು. -: j | ' 


ಸೋಲಸ್ಟೇಯಲ್ಲಿರುವ ಪ್ರತಿ ಕೂರಡಿಗಳ ವಿಸ್ತೀರ್ಣದ ಪ್ರವಾಸಿಗರಿಗೆ 'ಆರಾಮದಾಯಕವಾಗಿ ತಂಗಟು 


ಹೋಂಸ್ಟೇಯ ಸ್ನಾನಗೃಹದ ವಿಸ್ತೀರ್ಣವು ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿರಬೇಕು. 
ಹೋಂಸ್ಟೇಯ ಮಾಲೀಕರು ತನ್ನಲ್ಲಿರುವ. ಸೌಲಭ್ಯಗಳು ಮತ್ತು ಇವುಗಳ ಬಳಕೆಗಾಗಿ ಪಾವತಿಸಬೇಕಾದ 


20. 


2). 


22. 


23. 


24. 


Ik 


a: 4 


ಹೋಂಸ್ಟೇ ಘಟಕವು ಎಲ್ಲಾ ಸಮಯದಲ್ಲಿ ಪಾಸಸ್ಥಳವನ್ನು ಅತಿಥಿಗಳಿಗೆ ಉತ್ತಮ ಸ್ಥಿತಿಯಲ್ಲಿ ಮತ್ತು 
ಶುಚಿಯಾಗಿಡತಕ್ಕದ್ದು. ಇದಲ್ಲದೆ ಗುಣಮಟ್ಟದ ಆರೋಗ್ಯ ನೈರ್ಮಲ್ಯ ಮತ್ತು ಅಗ್ನಿ ಸುರಕ್ಷತೆಯನ್ನು 
ಒಳಗೊಂಡಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ತಪ್ಪದೇ ಅನುಸರಿಸತಕ್ಕದ್ದು. 
ಪ್ರತಿ ಹೋಂಸ್ಟೇಯು ಅತಿಥಿಗಳ ವಿವರದ ಬಗ್ಗೆ ಒಂದು ನೋಂದಣಿ ಪುಸ್ತಕವನ್ನು ಹಾಗೂ ಎಲೆಕ್ಟ್ರಾನಿಕ್‌ 
ಮಾಧ್ಯಮದ ಮೂಲಕ ಗಣಕೀಕರಣ .. ಮಾಡತಕ್ಕದ್ದು. 
ಪ್ರತಿ ಅನುಮೋದಿತ ಹೋಂಸ್ಟೇ ಘಟಕವು ಈ ಕೆಳಕಂಡ ಪುಸ್ತಕ 'ಮತ್ತು ಸೋಂದಣಿ ವಹಿಗಳನ್ನು: 
ಇಡತಕ್ಕದ್ದು. 
- ಹೋಂಸ್ಟೇ ಘಟಕದ ಸ್ವಾಗತ ಕೊರಡಿ/ಮೃಬದ್ಧಾರ/ಬಾಬ್ದಿರಿಸುವ ಕೊಠಡಿಯಲ್ಲಿ 

ದೂರು/ಸಲಹೆ ಪುಸ್ತಕ. 

ಭೇಟಿ ನೀಡುವ ಅತಿಿ/ಪ್ರವಾಸಿಗರ ನೋಂದಣಿ ಪುಸ್ತಕ. 

ಸಂಖ್ಯೆಯನ್ನು ಹೊಂದಿರುವ ತಿ ಶ್ರಿಪ್ರತಿಯ ಬಿಲ್‌ ಪುಸ್ತಕ. 

" ಸಂಖ್ಯೆಯನ್ನು ಹೊಂದಿರುವ ದ್ವಿಪ್ರತಿಯ ಪಾವತಿ/ಮುಂಗಡ ಸ್ವೀಕೃತಿಯ ಪ ಪುಸ್ತಕ 


RSE ಸ್ಪಷ್ಟವಾಗಿ ಕಾಣುವಂತ ಪ್ರವಾಸೋದ್ಯಮ ಇಲಾಖೆಯ ಲಾಂಛನವನ್ನು ಒಳಗೊಂಡಂತೆ 


“ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ನೋಂದಾಯಿತ” ಎಂಬ ನಾಮಫಲಕವನ್ನು: 
ಹೋಂಸ್ಟೇ ಘಟಕವನ್ನು ಸಂಪರ್ಕಿಸುವ ಕಟ್ಟಡದ ಮುಖ್ಯ ದ್ವಾರದ ಬಳಿ ಅಳವಡಿಸತಕ್ಕ. ದ್ದು. 

ಕರ್ನಾಟಕ ಪ್ರ ಪ್ರವಾಸೋದ್ಯಮ ನೀತಿ ೭೦15-2020ರಲ್ಲಿ ವಿವರಿಸಿರುವಂತೆ ಹೋಂಸೆ ಶ್ರೇಗಳಿಗೆ ಅನ್ವಯಿಸುವ 
ರಿಯಾಯಿತಿಗಳನ್ನು ಪಡೆಯಲು ಅರ್ಹತೆ ಹೊಂದಿರುತ್ತವೆ. 


ನೋಂದಣಿ ಮಾಡಿಸದೇ ಕಾರ್ಯನಿರ್ವಹಿಸಿದ್ದಲ್ಲಿ ಅಂತಹ ಹೋಂಸ್ಟೇಗಳನ್ನು ಕಾಸೂನು ಬಾಹಿರವೆಂದು 
ಪರಿಗಣಿಸಿ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. 


ಈ ಮೇಲ್ಕಂಡ ಮಾರ್ಗಸೂಚಿಗಳು ಹಾಲಿ ಇರುವ ಎಲ್ಲಾ ಹೋಂಸ್ಟೇಗಳಿಗೆ ಹಾಗೂ ನೂತನವಾಗಿ 
ಸ್ಥಾಪಿಸಲು ಉದ್ದೇಶಿಸಿರುವ ಹೋಂಸೆ ್ರೇಗಳಿಗೂ ಅನ್ನ ಸ್ವಯಿಸುತ್ತವೆ. 


ಹೋಂಸ್ಟೆ, £ಗಳನ್ನು ರೇಟಿಂಗ್‌ ಮಾಡಿಸುವ ಸುವ ಬಗ್ಗೆ; 


2." 


ಒಟ; 


...ಗಾಗಲೇ_ ಈ. ಹಿಂದೆ ನೊಂದಣಿ. ಹೊಂದಿರುವ-- “ಹೋಂಸ್ಟೇ; ಪ್ರಸ್ತುತ - ನೊಂದಣಿ ಪಡೆಯುತ್ತಿರುವ 


ಹೋಂಸ್ಟೇ ಘಟಕಗಳು ಪ್ರವಾಸೋದ್ಯಮ ಇಲಾಖೆಯ ಎಂಪ್ಯಾನಲ್ಲ್‌ ರೇಟಿಂಗ್‌ ಎಜೆನ್ಸಿಗಳ ಮೊಲಕ 
ಶ್ರೇಣಿಗಳನ್ನು ಪಡೆಯಬಹುದಾಗಿದೆ. 


ಎಂಪ್ಯಾನಲ್ಲ್‌ ರೇಟಿಂಗ್‌ ಏಜೆನ್ಸಿಗಳು. ಹಂಸಗಳ. ನೀಡಿದ ಶೆ ಶ್ರೇಣಿಗಳು ವಾರ್ಷಿಕ ಸಾಯು 


::.' ಆಧಾರದ ಮೇಲಿ 3 (ಮೂರು) ವರ್ಷಗಳ.ಅವಧಿಯವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ. 


NN 


ಎಂಪ್ಯಾ ನಲ್ಲ್‌ ರೇಟಿಂಗ್‌ ಏಜೆನಿ ಸ್ಲಿಗಳ ವಿವರ, ಯಾವ ಮಾನದಂಡಗಳ ಆಧಾರದ ಮೇಟಿ ಹೋಂಸ್ಟೇಗಳನ್ನು 
ವರ್ಗೀಕರಿಸಲಾಗುವುದು ಹಾಗೂ ನೀಡಲಾದ ಶ್ರೇಣಿಯ ಅವಧಿ ಮುಂತಾದ ವಿವರಗಳು ಪ್ರವಾಸೋದ್ಯಮ 


28. ಎಂಪ್ಯಾನಲ್ಸ್‌ ರೇಟಿಂಗ್‌ ಏಜೆನ್ಸಿಗಳು ಹೋಂಸ್ಟೇ ಘಟಕಗಳಿಗೆ ನೀಡುವ ಶ್ರೇಣಿಗಳು ಅರಿತಿಮವಾಗಿದ್ದು 
ಹಾಗೂ ಇವುಗಳನ್ನು ಪ್ರವಾಸೋದ್ಯಮ ಇಲಾಖೆಯ ಅಂತರ್ಜಾಲ. ವಿಳಾಸದಲ್ಲಿ | 
ಪ್ರದರ್ಶಿಸಲಾಗುವುದು. 

2. ಹೋಂಸ್ಟೇ ಘಟಕಗಳು ರೇಟಿಂಗ್‌ ಏಜೆನ್ಸಿಗಳು ನೀಡಿದ ಶ್ರೇಣಿ ಪ್ರಮಾಣ ಪತ್ರವನ್ನು ಹೋಂಸ್ಟೇ ಆವರಣದ 
ಪ್ರಮುಖ ಸ್ಥಳದಲ್ಲಿ ಹಾಗೂ ಸಂಖ್ಯೆಯನ್ನು ನಾಮಫಲಕದಲ್ಲಿ ಪ್ರದರ್ಶಿಸುವುದು, 

3. ಆಗಾಗ್ಗೆ ಮೇಲ್ವಿಚಾರಣೆಯನ್ನು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ನಡೆಸುವುದು. 

3. ರೇಟಿಂಗ್‌ ಏಜೆನ್ಸಿಗಳು ವಿಧಿಸಬಹುದಾದ ಗರಿಷ್ಠ ಶುಲ್ಕವು ರೂ.25,000/-[ರೂ, ಇಪ್ಟತ್ವೆದು ಸಾವಿರಗಳು 
ಮಾತ್ರ]ಗಳನ್ನು ಮೀರತಕ್ಕದ್ದಲ್ಲ. 

3 ನೋಂದಣಿಯಾದ ಸಂತರ ಹೋಂಸ್ಟೇಗಳ ಮಾಲೀಕರು ರೇಟಿಂಗ್‌ ಮಾಡಿಸುವುದು ಐಚ್ಛಿಕವಾಗಿರುತ್ತದೆ. 


ನೋಂದಣಿ ಮಾಡಿದ ಮತ್ತು ರೇಟಿಂಗ್‌ ಮಾಡಿದ ಹೋಂಸ್ಟೇ ವಿವರಗಳನ್ನು ಇಲಾಖೆ ವೆಬ್‌ ಸೈಟ್‌ ನಲ್ಲಿ 
ಸಾರ್ವಜನಿಕರ ಮಾಹಿತಿಗಾಗಿ ಅಳವಡಿಸಲಾಗುವುದು. 


website) - 


ಕರ್ನಾಟಕ ರಾಜ್ಯಿಪಾಲರ ಆದೇಶಾನುಸಾರ 
ಮಃ ರ ಹೆಸರಿನಲ್ಲಿ 
§ 3x) 
ಬವನ. ಯತಿರಟ] 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ. 
ಇವರಿಗೆ: ಮ 


' 1 ಮೆಹಾಲೇಖಪಾಲರು(ಲೆಕ್ಕಪ ತ್ರ/ಲೆಕ್ಕಪರಿಖೋಧನೆ), ಕರ್ನಾಟಕ, ಬೆಂಗಳೂರು 


3 ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬನಿಜ ಭವನ. ಬೆಂಗಳೂರು. | 
3. ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು. ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ದಿ ಸಮಿತಿ. 
4. ಶಾಖಾ ರಕ್ಷಾ ಕಡತ K 


ಹೋಂ ಸೇ 
wu 


ರೆಸಾರ್ಟ್‌ .| ಒಟ್ಟು ಸಂಖ್ಯೆ 


1.ದೇವದುರ್ಗ 


2.ಲಿಂಗಸುಗೂರು 


3.ಮಾನ್ವಿ 


4.ರಾಯಚೂರು 


5.ಪಿಂಧಮೊರು 


ಬಾಗಲಕೋಟೆ 


1.ಬಾದಾಮಿ-2 


2.ಬಾಗಲಕೋಟೆ” 


3.ಬೀಳಗು 


4.ಹುನಗುಂದ್‌ 


5.ಜಮಖಂಡಿ 


6.ಮುಧೋಲ್‌ 


| 


ಬೆಂಗಳೂರು [ನಗರ] 


1.ಆನೇಕಲ್‌ 


2.ಬೆಂಗಳೂರು ಉತ್ತರ 


3.ಬೆಂಗಳೂರು ದಕ್ಟಿಣ 


4.ಬೆಂಗೆಳೊರು ಪೂರ್ವ 


ಬೆಂಗಳೂರು ಗ್ರಾಮಾಂತರ 


| 1.ದೇವನಹಳ್ಳಿ 


*2.ದೊಡ್ಡಬಳ್ಳಾಪುರ , 


3.ಹೊಸಕೋಟೆ 


4.ನೆಲಮಂಗಲ 


ಬಳ್ಳಾರಿ 


- !.ಬಳ್ಳಾರಿ 


2.ಹೆಚ್‌.ಬಿ.ಹಳ್ಳಿ 


3.ಹಡಗಲಿ 


4.ಹೊಸಪೇಟೆ 


5.ಹೊಡ್ಡಗಿ 


6.ಸಂಡೂರು 


7.ಸಿರಗುಪ್ಪ 


ಬೀದರ್‌ 


1.ಜೌರಾದ್‌ 


2.ಬಸವಕಲ್ಯಾಣ 


3.ಭಾಲ್ಕಿ 


4.ಬೀದರ್‌ 


5.ಹುಮ್ಮಾಬಾದ್‌ 


1-ಬಷವನ ಬಾಗೇವಾಡಿ 


2.ವಿಜಾಮುರ 


ಇಂಡಿ 


4.ಮುದ್ದೇಬಿಹಾಳ ` 


5.ಸಿಂಧಗಿ 


ಇಲ್ಲಿಗ ಪಸರ 


ತಾಲ್ಲೂಕುವಾರು. ' 


ಚಾಮರಾಜನಗರ 


1-ಚಾಮರಾಜನಗರ 


2.ಗುಂಡ್ಲುಪೇಟಿ 
ಸ 


3.ಕೊಳ್ಳೇಗಾಲ 


4.ಯಳೆಂದೂರು 


1.ಬಾಗೇಷಲ್ಲಿ 


2.ಚಿಕ್ಕಬಳ್ಳಾಪುರ 


3.ಚಿಂತಾಮಣಿ 


4.ಗೌರಿಬಿದನೂರು 


5.ಗುಡಿಬಂಡೆ 


6.ಶಿಡ್ಗಘಟ್ಟಿ 


1.ಚನ್ನ್‌ಗಿರಿ 


2.ದಾವಣಗೆರೆ 


3.ಹರಿಹೆರ 


4.ಹರಪನಹಳ್ಳಿ 


5.ಹೊನ್ನಾಳಿ 


6.ಜಗಳೂರು 


1.ಧಾರವಾಡ್‌ 


2.ಕುಬ್ಬ' ಳ್ಳಿ 


3.ಕಲಘಟಿಗಿ 


4.ಕುಂದಗೋಳ 


-5.ನವಲಗುಂದ 


1.ಅಫ್ವಲ್ಬುರ |} 


2.ಆಳಂಬ 


3.ಚೆಂಚೋಳಿ 


4.ಟಿತ್ತಾಪುರ 


5.ಕಲಬುರ್ಗಿ 


"| 6.ಜೇವರ್ಗಿ _ 


1.ಗೆದಗೆ 


2.ಮುಂಡರಗಿ 


3.ನರಗುಂದ 


4.ದೋಣ 


5.ಶಿರೆಹಟ್ಟಿ 


1.ಆಲೂರು 


2.ಅರಕೆಲಗೂಡು 


3.ಅರಸಿಳೆರೆ 


N “ಹಬೇಲೂರು-.- 


5.ಚನ್ನರಾಯಪಟ್ಟಿಣ 


6.ಹಾಸನ 


-[-7.ಹೊಳೆನರಸೀಮರ ನ 


.| 8.ಸಕಲೇಶಮುರ ' 


1.ಬ್ಯಾಡಗಿ” :- 


2.ಹಾನಗಲ್‌? 


3.ಹಾವೇರಿ - 


4.ಹಿರೇಕೆರೂರು 


5.ರಾಣೆಬೆನ್ನೂರು 


ಕಸವಣೂಹು 


7-ಶಿಗ್ಲಾಂವಿ 
[) 


1.ಮೆಡಿಕೇರಿ '. 


2.ಹೋಮವಾರಪೇಟಿ 


3.ವಿರಾಜಪೇಟಿ 


1-ಚಿಕ್ಕಮಗಳೂರು 


2.ಕೆಡೂರು 


3.ಕೊಪ್ಪ 


ಚಿಕ್ಕಮಗಳೂರು 4.ಮೂಡಿಗೆರೆ 


5.ಎನ್‌.ಆರ್‌.ಮರ 


6.ಶೃಂಣೇರಿ 


7.ಈರಿಕೆರೆ 


'1.ಚಳ್ಳಕೆರೆ 


2.ಚಿತ್ರದುರ್ಗ.. 


ಚಿತ್ರದುರ್ಗ 3.ಹಿರಿಯೂರು. - 


4.ಹೊಳಲ್ಕೈರೆ 


5.ಹೊಸದುರ್ಗ 


6.ಮೊಳಕಾಲ್ಕೂರು — _ 
1.ಕಾರ್ಕಳ 2 10 
ಉಡುಪಿ | 2ಕುಂದಾಪರ 3 [ 
| 3.ಉಡುಪಿ 6 23 
1.ಶಹಾಪುರ ವ 
ಯಾದಗಿರಿ "1 2.ಹುರಪುರ ್ಸ 


3.ಯಾದಗಿರಿ 


1.ಬಂಗಾರಪೇಟೆ 


2.ಕೋಲಾರ — — 


ಕೋಲಾರ 3.ಮಾಲೂರು | — — 


4.ಮುಳ್‌ಬಾಗಲು . — — 


5.ಶ್ರೀನಿವಾಸಪುರ — _ 


1.ಗಂಗಾವತಿ - — _ 


2. ಕೊಪ್ಪಳ — ೯ 
ಕೊಪ್ಪಳ ಲಪ್ಪು . - 


ತಾಲ್ಲೂಕುವಾರು 


1.ಕೃಷ್ಟರಾಜಪೇಟಿ 


2.ಮದ್ಧೂರು 


| 3.ಮಳವಳ್ಳಿ 


4.ಮಂಡ್ಯ 


5.ನಾಗೆಮಂಗಲ 


6.ಪಾಂಡವಪುರ 


7-ಶ್ರೀರಂಗೆಪಟ್ಟಿಣ 
2 ಪ 


1.ಹೆಚ್‌.ಡಿ.ಕೋಟೆ 


2.ಈುಣಸೂರು 


3.೫ೆ.ಆರ್‌.ನಗರ 


4. ಮೈಸೂರು 


5.ನಂಜನಗೂಡು 


6.ಪಿರಿಯಾಪಟ್ಟಿಣ 


7.ಟಿ.ನರಸೀಷರ 


25 


1.ಟೆನ್ನಪಟ್ಟಿಣ 


2.ಕನಕಮರ 


3.ಮಾಗಡಿ 


4.ರಾಮನಗರ 


26 


1.ಭದ್ರಾವತಿ 


2.ಹೊಸನಗರ 


3ಿ.ಸಾಗರ 


4.ಶಿಕಾರಿಮರ 
FB 


6:ಹೊರಬ 


7-ತೀರ್ಥಹಳ್ಳಿ 


27 


ತುಮಕೂರು 


].ಚಕ್ಕನಾಯಳಹ್‌ 


2.ಗುಬ್ರಿ 
ಬ 


3.ಕೊರಟಿಗೆರೆ 


4.ಕುಣಿಗಲ್‌ 


5 ಮಧಗರಿ 


6.ಪಾವಗಡ' 


7-ಶಿರಾ 


8.ತಿ ಪಟೂರು 


9.ಶುಮಕೂರು 


10.ತುರವೇಕ್‌ರೆ 
1-ಬಂಟ್ವಾಳ 


2.ಬೌಳ;ಂಗಡಿ 


1.ಅಥಣಿ 


2.ಬೈಲಹೊಂಗಲ 


3.ಬೆಳೆಗಾವಿ 


4.ಚಿಕ್ಕೋಡಿ- 


5.ಗೋಕಾಕ್‌ 
6.ಹುಕ್ಕೇರಿ : 


7.ಖಾನೆಮುರ 


8.ರಾಯಭಾಗ್‌ 


9.ರಾಮದುರ್ಗ 


ಸ್ಥ g 
ರು. ಪೆ 


DM; ND MU MN | A] 00 


10.ಸವದೆತಿ_ ~ 

1.ಅಂಕೋಲ' 2 

2.ಭಟೈಿಳ 1 

3.ಹಳಯಾಳ 18 

4.ಹೊನ್ನಾವರ 3 

5.ಜೋಯ್ದಾ (ಸೂಪಾ) 59 

30 | ಉತ್ತರ ಕನ್ನಡ 6.ಕಾರವಾರ 5 
| 7.ಕುಮಟಿ 16 

8.ಮುಂಡಗೋಡೆ = 

9.ಸಿದ್ಧಾಪುರ 5 

10.ಶಿರಸಿ 11 

11.ಯಲ್ಲಾುರ ' 3 

ಒಟು 1084 


